ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸ೦ಖ್ಯೆ: 1317(1627) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಸಿ. ಎಂ. ಇಬ್ರಾಹಿಂ(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 


ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಅರ್ಕಾವತಿ ಬಡಾವಣೆ ವಿನ್ಯಾಸ ಕುರಿತು 


(ಅ) ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ವತಿಯಿಂದ ಕೈಗೊಂಡಿರುವ ಅರ್ಕಾವತಿ ಬಡಾವಣೆ 
ನಿರ್ಮಾಣ ಕಾರ್ಯ ಪ್ರಸ್ತುತ ಯಾವ ಹಂತದಲ್ಲಿದೆ; 


(ಆ) ಅರ್ಕಾವತಿ ಬಡಾವಣೆಯ ವಿನ್ಯಾಸವನ್ನು ವಿಸ್ತರಿಸಲು ರಾಜ್ಯ ಸರ್ಕಾರವು ಅನುಮತಿ 
ನೀಡಿದೆಯೇ; ಹಾಗಿದ್ದಲ್ಲಿ ಹೊಸ ವಿನ್ಯಾಸ ವಿಸ್ತರಣೆಯು ಪ್ರಾಥಮಿಕವಾಗಿ 
ಡಿನೋಟಿಫಿಕೇಷನ್‌ ಮತ್ತು ಭೂ-ನಷ್ಠದಿಂದಾಗಿ ಸೈಟ್‌ಗಳನ್ನು ಕಳೆದುಕೊಂಡಿರುವ 
ಹಂಚಿಕೆದಾರರಿಗೆ ಮತ್ತು ರೈತರಿಗೆ ಸಿಗಲಿರುವ ಪ್ರಯೋಜನ ಏನು; 


(ಇ) ಸರ್ಕಾರವು ಅರ್ಕಾವತಿ ಬಡಾವಣೆ ನಿರ್ಮಾಣಕ್ಕೆ ಈ ಹಿಂದೆ ಎಷ್ಟು ವಿನ್ಯಾಸಗಳನ್ನು 
ಅಂಗೀಕರಿಸಿ ಅನುಮತಿ ನೀಡಲಾಗಿತ್ತು; (ಅಂಗೀಕೃತ ವಿನ್ಯಾಸಗಳ ಸಂಪೂರ್ಣ ಮಾಹಿತಿ 
ಒದಗಿಸುವುದು) ಹಿಂದೆ ಅನುಮತಿಸಿದ ವಿನ್ಯಾಸಕ್ಕೂ ಮಾನ್ಯತೆ ಇರುತ್ತದೆಯೇ; 


(ಈ) ಬಡಾವಣೆ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಲು ಸರ್ಕಾರವು ಕಾಲಮಿತಿ ನಿಗದಿ 
ಮಾಡಿದೆಯೇ? 


